ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾ೦ಕ 2೮ನೇ ಮಾರ್ಚ್‌, 2೦1೮ 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹದಿನೇಳನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿನೇಳನೇ ಪಟ್ಟ 


2.ವಿತ್ತೀಯ ಕಾರ್ಯಕಲಾಪಗಳು 


೨೦15-16ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ 


ಸಾಮಾನ್ಯ ಚರ್ಚೆ. 
3. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಲಕ್ಷ್ಮಣ ಎಸ್‌. ಸವದಿ ಅವರು ಚಿಕ್ಕೋಡಿ ಜಲ್ಲೆಯ ಅನೇಕ ಶಾಲೆಗಳಲ್ಲ 
ಉಪನ್ಯಾಸಕರಿಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


2. ಶ್ರೀಮತಿ ಶಾರದಾ ಪೂರ್ಯಾ ನಾಯ್ಕ್‌ ಅವರು ಶಿವಮೊಗ್ಗ ತಾಲ್ಲೂಕು, ಕಸಬಾ ಹೋಬಳ 
ಸಿದ್ದಿಪುರ ಮತ್ತು ದೇವಕಾತಿ ಕೊಪ್ಪ ಗ್ರಾಮಗಳ ಬಗರ್‌ ಹುಕುಂ ಸಾಗುವಳದಾರರ 
ಜಮೀನನ್ನು ಕೆಐಎಡಿಬ ವತಿಯಂದ ಭೂಸ್ವಾಧೀನ ಪಡಿಸಿಕೊ೦ಡಿದ್ದು ಸದರಿ 
ಸಾಗುವಳದಾರರಿಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


3. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ, ಸಿ.ಎನ್‌. ಬಾಲಕೃಷ್ಣ ಮತ್ತು 
ಕೆ.ಎಂ.ಶಿವಅ೦ಂಗೇಗೌಡ ಅವರುಗಳು 2೦15-16ನೇ ಶೈಕ್ಷಣಿಕ ಸಾಅನಿಂದ 
ಪ್ರಾರಂಭಿಸಲು ಅನುಮೋದನೆಯಾಗಿರುವ ಹಾಸನದ ಸರ್ಕಾರಿ ಇಂಜನಿಯರಿಂಗ್‌ 
ಕಾಲೇಜನಲ್ಲ ಮೂಲಭೂತ ಸೌಕರ್ಯ ಹಾಗೂ ಬೋಧಕ/ಬೋಧಕೇತರ ಸಿಬ್ಬಂದಿ 
ಗಳನ್ನು ಒದಗಿಸುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 

ಪು.ತಿ.ನೋ,. 


ಬತ 


. ಶ್ರೀ ಸಿ.ಆ.ರವಿ ಅವರು ಚಿಕ್ಕಮಗಳೂರು ಕಡೂರು ತಾಲ್ಲೂಕು ಸಖರಾಯಪಟ್ಟಣ 
ಹೋಬಳಯ ಐಯ್ಯನಕೆರೆಯಲ್ಲ ಕೋಡಿಜದ್ದು ಹೋಗುವ ನೀರನ್ನು ಅಫ್ಡ್‌ ಮಾಡಿ 
ಹುಲಕೆರೆಯ ಬೆರಟಗೆರೆ ದೊಡ್ಡಕೆರೆಗೆ ಹಾಗೂ ಬಸವನಹಳ್ಳಿ ಕೆರೆಯಿಂದ ಲಕ್ಕಾ 
ಹೋಬಳ ದಾಸರಹಳ್ಳಿ ಕೆರೆಗೆ ಮತ್ತು ಮಾದರಸನ ಕೆರೆಗೆ . ನೀರು ತುಂಬಸುವ 
ಯೋಜನೆಗಳಗೆ ಫಿಜಿ ಬಡುಗಡೆ ಮಾಡುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಆ.ಸೋಮಶೇಖರ್‌ ಅವರು ಕೆ.ಎಸ್‌.ಐ.ಸಿ.ಎಲ್‌ ಡಿಪೋಗಳಲ್ಲಿ ಲೋಡಿಂಗ್‌ 
ಮತ್ತು ಅನ್‌ಲೋಡಿ೦ಗ್‌ ಮಾಡುವ ಅಸಂಘಟತ ಕಾರ್ಮಿಕರಾದ ಹಮಾಲಅಗಳಗೆ 
ಗುರುತಿನ ಚೀಟ ಹಾಗೂ ಇತರೆ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಮಾನ್ಯ ಕಾರ್ಮಿಕ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಆರ್‌.ವಿಶ್ವನಾಥ್‌ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 
ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿಯಲ್ಲ ತಾರತಮ್ಯ ನೀತಿಯನ್ನು 
ಅನುಸರಿಸುತ್ತಿರುವುದರಿ೦ದ ಉಂಟಾಗುತ್ತಿರುವ ತೊ೦ದರೆಗಳ ಬಗ್ಗೆ ಮಾನ್ಯ ಉನ್ಮತ 
ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಲೇತ್ರವ್ಯಾಪ್ಲಿಯ 
ಬಾಗೂರು, ನುಗ್ಲೇಹಳ್ಳೆ, sad ಹಾಗೂ ಶ್ರವಣಬೆಳಗೊಳ ಹೋಬಳಗಳಲ್ಲನ 
ಸುಮಾರು ೮೦ಕ್ಕೂ ಹೆಚ್ಚು ಹಳ್ಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಸುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ರಮನ 
ಸೆಳೆಯುವುದು. 


. ಶ್ರೀ ಹೆಚ್‌.ಕೆ.ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆಯ ಆಲೂರು ತಾಲ್ಲೂಕಿನ 
ಬಾವಸವಳ್ಳಯಲ್ಲ ಹಲ್ಲೆಯಿಂದ ಮರಣ ಹೊಂದಿದ್ದ ವ್ಯಕ್ತಿಯ ಮರಣೋತ್ತರ 

ಪರೀಕ್ಷೆಯಲ್ಲ ಕ್ಯಾನ್ಸರ್‌ "ಖಾಯಿಲೆಯಿಂದ ನಿಧನ ಹೊಂದಿರುವುದಾಗಿ ವರದಿ ನೀಡಿರುವ 

ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಡಾ| ವಿಶ್ವನಾಥ್‌ ಈ ಪಾಟೀಲ್‌ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಇರುವ ಜ್ಯೋತಿ 
ಸಂಜೀವಿನಿ ಯೋಜನೆಯನ್ನು ನಿವೃತ್ತ ಸರ್ಕಾರಿ ನೌಕರರಿಗೂ ವಿಸ್ತರಿಸುವ ಬಗ್ಗೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


10.ಶ್ರೀ ಹೆಚ್‌.ಆರ್‌.ಅಲಗೂರು(ರಾಜು) ಅವರು ವಿಜಯಪುರ ಜಲ್ಲೆಯ ಇಂಡಿ ತಾಲ್ಲೂಕಿನ 


ನಾಗಠಾಣ ಮತಕ್ಷೇತ್ರದ ಚಡಚಣ ಹೋಬಳ ಕೇಂದ್ರವನ್ನು ಹೊಸ ತಾಲ್ಲೂಕನ್ನಾಗಿ 
ಘೋಷಣೆ ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.. 


ತ 
೬ ೨ 


11. ಶ್ರೀ ಯು.ಬ.ಬಣಕಾರ ಅವರು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಯವರು ಈ 
ಹಿ೦ದೆ ಪೂರೈಕೆ ಮಾಡುತ್ತಿದ್ದಂತೆ ಬುಡು ಗಂಟೆ ಮೂರು ಫೇಸ್‌ ವಿದ್ಯುತ್‌ ಪೂರೈಸಲು 
ಆದೇಶಿಸುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಜ.ಎಸ್‌. ಪಾಟೀಲ್‌ ಅವರು ಗ್ರಾಮ ಪಂಚಾಯತ್‌ ವ್ಯಾಪ್ತಿಯಲ್ಲಿ ಆಸ್ತಿ 
ದಾಖಲಾತಿಗಾಗಿ 'ಮತ್ತು ಉತಾರ ನೀಡಲು ಜಾರಿಗೆ ತಂದಿರುವ ಇ ಸ್ವತ್ತು 
ತಂತ್ರಾಂಶವು ನಿಧಾನಗತಿಯಲ್ಲಿ ಸಾಗುತ್ತಿರುವುದರಿಂದ ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದ ಚ ಬು ಇ ೨೦15-16ನೇ ಸಾಅನ ಆಯವ್ಯಯದಲ್ಲ ವಿವಿಧ 
ಯೋಜನೆಗಳಗೆ ಮೀಸಲಟ್ಟ ಹಣವನ್ನು ಸಧ್ಗಳಕೆ ಮಾಡುವ ಬಗ್ಗೆ ಸಮಾಜ ಕಲ್ಯಾಣ 
ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ. ಸಚಿವರ ಗಮನ ಸೆಳೆಯುವುದು. 


14. ಶ್ರೀಮತಿ ವೈ. ರಾಮಕ್ಕ ಅವರು ಕೆ.ಜಿ.ಎಫ್‌ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ 
ನಿಯಮಾನುಸಾರ ಶಾಸಕರ ಕಛೇರಿಯ ವ್ಯವಸ್ಥೆ ಕಲ್ಚಸದಿರುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


15.ಶ್ರೀ ಸಂಜಯ ಐ. ಪಾಟೀಲ್‌ ಅವರು ಬೆಳಗಾವಿ ಗ್ರಾಮೀಣ ಮತ ಕ್ಷೇತ್ರದ ವ್ಯಾಪ್ತಿಗೆ 
೨೦13-14ನೇ ಸ ಬಡುಗಡೆಗೊಳಸಿದ್ದ ಅನುದಾನವನ್ನು ಬೇರೆ "ವಿಧಾನಸಭಾ 
ಮತಕ್ಷೇತ್ರಕ್ಕೆ ಬಳಸಿಕೊಂಡಿರುವ ಬಗ್ಗೆ ಮಾನ್ಯ ಲೋಕೋಪ ಕ ಸಚಿವರ ಗಮನ 
ಸೆಳೆಯುವುದು. 


16.ಶ್ರೀ ಎ೦.ಟ.ಕೃಷ್ಣಪ್ಪ ಅವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ಸಿಯಲ್ಲ ಬರುವ 
ಸಿ.ಎಸ್‌.ಪುರ ಹೋಬಳಯಲ್ಲ ಅಕ್ರಮ ಮರಳು ಧಂಧೆ ಹಡೂ ಕಬ್‌ ನಡೆಸುವವರ 
ಜೊತೆ ಕಾನೂನು ವಿರೋಧಿ `ಚಟುವಟಕೆಗಳಲ್ಲ ಶಾಮೀಲಾಗಿರುವ ಪೊಅಸ್‌ 
ಸಿಬ್ಬಂದಿಯವರ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಗೃಹ ಸ ಸಚಿವರ ಗಮನ 
ಸೆಳೆಯುವುದು. 


17.ಶ್ರೀ ಕೆ.ಆರ್‌.ರಮೇಶ್‌ ಕುಮಾರ್‌ ಅವರು ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಮಿನಿ 

ವಿಧಾನಸೌಧ ಮತ್ತಿತರ ಜನೋಪಯೋಗಿ ಕೆಲಸ ಭಾರ್ಯಗಳೆ ಸರ್ಕಾರಿ 

ಭೂಮಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ಹಸ್ಹಾಂತರಿಸದೇ ಕರ್ತವ್ಯ ಲೋಪ 
ಮಾಡಿರುವ ಇಡ ಾಕಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಕೆಯುವುದು. 


15.ಶ್ರೀ ಎಸ್‌.ಭೀಮಾ ನಾಯ್ಡ್‌ ಅವರು ಬಳ್ಳಾರಿ ಅಲ್ಲೆ ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ 
ಮಾಲವಿ ಜಲಾಶಯಕ್ಕೆ ತುಂಗಭದ್ರ ನದಿಉಂದ ಕುಡಿಯುವ ನೀರನ್ನು ಒದಗಿಸುವ 
ಯೋಜನೆಯನ್ನು ಡಿ.ಪಿ.ಆರ್‌. ಮಾಡಿ ಆಡಳತಾತ್ಮಕ ಅದನೆ ಪಡೆದು 
ಕಾಮಗಾರಿಯನ್ನು ಪ್ರಾರಂಭಸುವುದರ ಬಗ್ಗೆ ಭಾರೀ "ಹ ಮಧ್ಯಮ ನೀರಾವರಿ 

ಸಚಿವರ ಗಮನ ಸಳಿಯುವುದು. 
ಪು.ತಿ.ನೋ.. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಲಕ್ಷ್ಮಣ ಸಂಗಪ್ಪ ಸವದಿ, ಗೋವಿಂದ ಎ೦.ಕಾರಜೋಳ,ಕೆ.ಜ.ಬೋಪಯ್ಯ, 
ಸಿ.ಟ. ರವಿ ಮತ್ತು ವಿ.ಸುನಿಲ್‌ ಕುಮಾರ್‌ ಅವರುಗಳು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1೨೮೨ ಮತ್ತು 1೨೮೦ಕ್ಕೆ ೨೦14ರಲ್ಲ ತಂದಿರುವ ಅನೇಕ ತಿದ್ದುಪಡಿಗಳು ಸಂವಿಧಾನದ ಅಗತ್ಯತೆ 
ಮತ್ತು ಕಾಯ್ದೆಯ ಪೀಠಿಕೆಯಲ್ಲ ಅಳವಡಿಸಿರುವ ತತ್ವಗಳಗೆ ವಿರುದ್ಧವಾಗಿರುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಟ.ವೆಂಕಟರಮಣಯ್ಯ, ಡಾ| ಕೆ.ಶ್ರೀನಿವಾಸ ಮೂರ್ತಿ ಮತ್ತು ಪಿ.ಆರ್‌. 
ಸುಧಾಕರ್‌ ಲಾಲ್‌ ಅವರುಗಳು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯಲ್ಲ 
ಶೇಖರಣೆಯಾಗುವ ಘನತ್ಯಾಜ್ಯ ಕಸವನ್ನು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಕ್ಕರೆ ಗೊಲ್ಲಹಳ್ಳಿ 
ಗ್ರಾಮ ಪಂಚಾಯತಿಯ ಗುಂಡ್ಲುಹಳ್ಳ ಗ್ರಾಮದಲ್ಲ ಟಿರ್ರಾಘಾರ್ಮ್‌ ಕಸ ಸ೦ಸ್ಥರಣ ಘಟಕವು 
ವೈಜ್ಞಾನಿಕವಾಗಿ ಕಸವನ್ನು ಸ೦ಸ್ಥರಣೆ ಮಾಡದೆ ಪರಿಸರ ಮಾಅನ್ಯ ಉಂಬಾಗುತ್ತಿರುವುದರಿಂದ 
ಟೆರ್ರಾ ಫಾರ್ಮ್‌ ಮತ್ತು ಎಂ.ಎಸ್‌.ಜಿ.ಪಿ. ಘಟಕದ ಕಾರ್ಯ ಸ್ಥಗಿತಗೊಳಸುವ ಬಗ್ಗೆ ಚರ್ಚೆ. 


3. ಶ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ ಅವರು ಸರ್ಕಾರವು ಉತ್ತರ ಕರ್ನಾಟಕದ ಕಣ್ಣಗೆ ಎಕ್ಸ್‌ ಫೀಲ್ಡ್‌, 
ದಕ್ಷಿಣ ಕರ್ನಾಟಕದ ಕಜ್ಜಗೆ ಎಕ್ಸ್‌ ಗೇಟ್‌ ಬೆಲೆ ೨5೦೦ರೂ ಗಳನ್ನು ನಿಗದಿ ಮಾಡಿದ್ದರೂ 
ಇತ್ತೀಚಿನ ದಿನಗಳಲ್ಲ ಸಕ್ಕರೆ ಬೆಲೆಯು ಕುಸಿದಿದ್ದು, ಸಕ್ಕರೆ ಉತ್ಪಾದನೆ ಬೆಲೆಗಿಂತ ಕಡಿಮೆ 


Rag N 
ಎ ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


